ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಬೆಂಗಳೂರಿನಲ್ಲಿ ಹೊಸದಾಗಿ ನಿರ್ಮಿಸಲಾದ ಕೋವಿಡ್‌-19 ಆಸ್ಪತ್ರೆಯ ಕುರಿತು 
ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) - 


84(649) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರಿನಲ್ಲಿ ಹೊಸದಾಗಿ ನಿರ್ಮಿಸಲಾದ ಕೋವಿಡ್‌-19 ಆಸ್ಪತ್ರೆಗೆ ಖರೀದಿಸಲಾದ 10.050 ಬೆಡ್‌ಗಳಿಗೆ 
ತಗುಲಿದ ವೆಚ್ಚ್‌ವೆಷ್ಟು; 


(ಆ) ಈ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಕೋವಿಡ್‌-19 ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ; ಮತ್ತು ಚಿಕಿತ್ಸೆಗೆ 
ತಗುಲಿದ ವೆಚ್ಚವೆಷ್ಟು; 

(ಇ) ಸದರಿ ಆಸ್ಪತ್ರೆಯು ಪ್ರಸುತ್ತ ಕಾರ್ಯನಿರ್ವಹಿಸುತಿದೆಯೇ; ಕಾರ್ಯನಿರ್ವಹಿಸದಿದ್ದಲ್ಲಿ, ಆಸ್ಪತ್ರೆಯ ಬೆಡ್‌, 
ಮಂಚ ಇತ್ಯಾದಿಗಳನ್ನು ಏನು ಮಾಡಲಾಗಿದೆ; ವಿಲೇವಾರಿ ತಡವಾಗಿದೆಯೇ? (ಅಂಕಿ-ಅಂಶಗಳೊಂದಿಗೆ 
ಸಂಪೂರ್ಣ ಮಾಹಿತಿ ನೀಡುವುದು) 


